ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು -1ಶ್ರೀ ಕ ಎ.ತಿಷ್ನೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ |: | 1361 

ಉತ್ತರಿಸಬೇಕಾದ ದಿಸಾ೦ಕ : |09.03.2022 - 

ಉತ್ತರಿಸಬೇಕಾದ ಸಚಿವರು "| ವಸತಿ ಮತ್ತು ಮೂಲಸೌಲಭ್ಯ ಅಬಿವೃದ್ದಿ ಸಚಿವರು 

ಪ್ರ. ಸಂ. ಪ್ರಶ್ನೆ ಉತ್ತರ 
ಅ) ರಾಜ್ಯ ಸರ್ಕಾರದ ವಿವಿಧ! ವಿವಿಧ ವಸತಿ ಯೋಜನೆಗಳಡಿ ಆಯ್ಕೆಯಾಗುವ 

ವಸತಿ ಯೋಜನೆ ಅಡಿಯಲ್ಲಿ |! ಫಲಾನುಭವಿಗಳಿಗೆ ಸರ್ಕಾರದಿಂದ ಸಹಾಯಧನವನ್ನು ಮಾತ್ರ 
ಜನರು ಸ್ವಂತ | ನೀಡಲಾಗುತ್ತಿದ್ದು, ಸಾಲದ ರೂಪದಲ್ಲಿ ನೀಡಲಾಗುತ್ತಿಲ್ಲ. 
ನಿವೇಶನಗಳಲ್ಲಿ 


ಸರ್ಕಾರವು ವಿವಿಧ ವಸತಿ ಯೋಜನೆಗಳಡಿ ಸ್ವಂತ 
ನಿವೇಶನದಲ್ಲಿ ಸಹಾಯಧನ ಪಡೆದು ಮನೆ ನಿರ್ಮಿಸಿ 
ಕೊಂಡಿರುವ/ನಿರ್ಮಿಸಿ ಕೊಳ್ಳುವ ಫಲಾನುಭವಿಗಳ 
ಆಸ್ಲಿ/ನಿವೇಶಸವನ್ನು ಅಡಮಾನ ನೋಂದಣಿಯಿಂದ 
ಸಂಪೂರ್ಣವಾಗಿ ರದ್ದುಪಡಿಸಲು ಸರ್ಕಾರದ ಆದೇಶ ಸಂಖ್ಯೆ:ವಇ 
2 .ಹೆಚ್‌ಎಹೆಚ್‌ 2022, ದಿನಾಂಕ: 28.01.2022 ರಂದು ಆದೇಶ 


ಸರ್ಕಾರದಿಂದ ಸಾಲ ಮತ್ತು 
ಸಹಾಯಧನೆ ಹಾಗೂ ಸ್ವಂತ 
ಹಣದಿಂದ ನಿರ್ಮಿಸಿದ್ದು, ಈ 
'ಸಾಲ ಮತ್ತು ಸಹಾಯಧನ 
ಪಡೆಯಲು ನಿಬೇಶನ/ಸ್ವತ್ತಿನ 


ಅಡಮಾನ s 
ಅಗತ್ಯವಿಲ್ಲವೆಂದು ಸರ್ಕಾರ | ಹೊರಡಿಸಲಾಗಿದೆ. 
ಆದೇಶಿಸಿರುವುದು ನಿಜವೇ ; ಮನೆ ನಿರ್ಮಿಸಲು ಸಹಾಯಧನ ಅಲ್ಲದೇ ಫಲಾನುಭವಿಗಳು 
ಯಾಗದ ಪೂರ್ಣ ವಿವರ ಸಾಲವನ್ನು ಪಡೆಯಲು ಇಚ್ಜಿಸಿದ್ದಲ್ಲಿ .ಸ್ಮಳೀಯ ಗ್ರಾಮೀಣ/ 
ಡುವುದು) ' ರಾಷ್ಟಿಕ್ಸುತ ಬ್ಯಾಂಕುಗಳಿಗೆ ತಮ್ಮ ಸ್ವತ್ತನ್ನು ಅಡಮಾನ ಮಾಡಿ 
| ಸಾಲವನ್ನು ಪಡೆಯಬಹುದು. 

“ಆ | ಈ ವಿವಿಧ ವಸತಿ ಯೋಜನೆ ವಿವಿಧ ಪಸತಿ ಯೋಜನೆಯಡಿ ಆಯ್ಕೆಯಾಗುವ 
ಅಡಿಯಲ್ಲಿ ಸವಲತ್ತು | ಫಲಾನುಭವಿಗಳು ಈ ಕೆಳಕಂಡ ದಾಖಲೆಗಳನ್ನು ಕಡ್ಡಾಯವಾಗಿ 
ಪಡೆಯಲು ನೀಡಬೇಕಾಗಿರುತ್ತದೆ. 
ಫಲಾನುಭವಿಗಳು 


ದಾಖಲೆಗಳು. ಯಾವುವು; ಸೇರಿದವರು ಮಾತ್ರ). 
ಸಾಲ ನೀಡುವ ಬ್ಯಾಂಕ್‌ಗಳು | 2 ಆದಾಯ ಪ್ರಮಾಣ ಪತ್ರ. § 
ರಾಜ್ಯ ಸರ್ಕಾರದ ಈ 3. ನಿವೇಶನ ಹೊಂದಿದ್ದಲ್ಲಿ ನಿವೇಶನಕ್ಕೆ ಸಂಬಂಧಪಟ್ಟಂತೆ 


ಆದೇಶವನ್ನು ಪರಿಗಣಿಸಲು ಖಾತಪತ್ರ/ಹಕ್ಕುಪತು/ದಾನಪತ್ರ. 
ಒಪ್ಪಿವೆಯೇ; (ಹಾಗಿದಲ್ಲಿ, 4. ಪಡಿತರ ಜೀಟಿ. 


ಸಂಪೂರ್ಣ... ಮಾಹಿತಿ... ಗರ್ಜ್‌ 

ನೀಡುವುದು) ವಿವಿಧ ವಸತಿ ಯೋಜನೆಗಳಡಿ ಆಯ್ಕೆಯಾಗುವ 
ಫಲಾನುಭವಿಗಳಿಗೆ ಸರ್ಕಾರದಿಂದ ಸಹಾಯಧನವನ್ನು ಮಾತ್ರ 
ನೀಡಲಾಗುತ್ತಿದೆ. 


ಮನೆ ನಿರ್ಮಿಸಲು ಸಹಾಯಧನ ಅಲ್ಲದೇ ಫಲಾನುಭವಿಗಳು 
ಸಾಲವನ್ನು ಪಡೆಯಲು ಇಜ್ಜಿಸಿದ್ದಲ್ಲಿ ಸ್ಥಳೀಯ ಗ್ರಾಮೀಣ/ 
ರಾಷ್ಟಿಕೃತ ಬ್ಯಾಂಕುಗಳಿಗೆ ತಮ್ಮ ಸ್ವತ್ತನ್ನು ಅಡಮಾನ ಮಾಡಿ 
ಸಾಲವನ್ನು ಪಡೆಯಬಹುದು. "ಇದಕ್ಕೆ ಯಾವುದೇ 


ನಿರ್ಭಂಧವಿರುವುದಿಲ್ಲ. 
ಇ) | ಸರ್ಕಾರದ ಈ ಆದೇಶದಿಂದ ಸರ್ಕಾರದ ವಿವಿಧ ವಸತಿ ಯೋಜನೆಗಳಡಿ ಸ್ವಂತ 
"''ಲಾಭ ಪಡೆಯುವ | ನಿವೇಶನದಲ್ಲಿ ಸಹಾಯಧನ ಪಡೆದು ಮನೆ 


ಫಲಾನುಭವಿಗಳೆಷ್ಟು ; ನಿರ್ಮಿಸಿರುವ/ನಿರ್ಮಿಸಿ ಕೊಳ್ಳುವ ಫಲಾನುಭವಿಗಳ 


ಗುರುತಿನ ಪತ್ರಕ್ಕೆ ಸಂಬಂಧಪಟ್ಟಂತೆ ಆಧಾರ್‌ ಕಾರ್ಡ್‌. 


1 | (ಜಿಲ್ಲಾವಾರು. 
"ಯೋಜನಾವಾರು ಸಂಖ್ಯೆಯ 
ಮಾಹಿತಿ ನೇಯುವುದು) 


: ಮತ್ತು. 
| ನೊಂದಣಿ ' "ಮಾಡುವ 


| ನಿರ್ಮಿಸಿ. 


ಯೋಜನವಾರು ವಿವರ ಕೆಳಕಂಡಂತಿದೆ. 
ಪೂರ್ಣಗೊಂಡ 
ಯೋಜನೆ ಮನೆಗಳು | 
“ಬಸವ ವಸತಿ ಯೋಜನೆ 1287085 
ಡಾ.ಬಿ.ಆರ್‌ ಅಂಬೇಡ್ಕರ್‌ ನಿವಾಸ್‌ 
ಯೋಜನೆ(ಗ್ರಾಮೀಣ) 244785 
ಡಾ.ಬಿ.ಆರ್‌ ಅಂಬೇಡ್ಕರ್‌ ನಿವಾಸ್‌ | 
ಯೋಜನೆನಗರು 35310 
ದೇವರಾಜು ಅರಸು ವಸತಿ" 
ಯೋಜನೆ(ಗ್ರಾಮೀಣ) 58041 
ದೇವರಾಜು ಅರಸು ವಸತಿ 
ಯೋಜನೆ(ನಗರು) 2748 
ಪ್ರಧಾನ ಮಂತಿ ಆವಾಸ್‌ 
ಯೋಜನೆ(ಗ್ರಾಮೀಣ) 692748 
ಪ್ರಧಾನ ಮಂತಿ ಆವಾಸ್‌ 
ಯೋಜನೆ(ನಗರ) ' 65217 | 
ವಾಜಪೇಯಿ ನಗರ ವಸತಿ ಯೋಜನೆ 88904 
ಒಟ್ಟು 2474838 


ನಿವೇಶನವನ್ನು ಅಡಮಾನ ಮಾಡುವುದನ್ನು ಸಂಪೂರ್ಣವಾಗಿ |' 
ರಯ್ದುಗೊಳಿಸಿರುವುರಿಲದ ಸ್ಥಳೀಯ ನೊಂದಣಿ ಕಛೇರಿಯಲ್ಲಿ ಆಸ್ಲಿ 
ಪ್ರಕ್ರಿಯೆಯಲ್ಲಿ " ಉಂಟಾಗುತ್ತಿದ್ದ 
ವಿಳಂಬವನ್ನು ತಪ್ಪಿಸಿ ಫಲಾನುಭವಿಗಳು ಶೀಘ್ರವಾಗಿ ಮನೆ 
ಕೊಳ್ಳಲು, ಹಾಗೂ' ಅನುದಾನ ಪಡೆಯಲು 
ಅನುಕೂಲವಾಗುತ್ತದೆ. .. pe ‘ 


10 ವರ್ಷಗಳ ಅವಧಿಯ ಅಡಮಾನ' ನೊಂದಣಿಯನ್ನು 
ಸರಕಾರವು ರದ್ದುಪಡಿಸಿರುವುದರಿಂದ: 2011-2012 ರಿಂದ 
ಇಲ್ಲಿಯವರೆಗೆ ಪೂರ್ಣಗೊಂಡ. ಒಟ್ಟು 2474 ಲಕ್ಷ ಮೆನೆಗಳ 
ಫಲಾನುಭವಿಗಳು ಹಾಗೂ ಪುಸ್ತುತ ವಿವಿಧ ಹಂತದ 
ಪ್ರಗತಿಯಲ್ಲಿರುವ ಹಾಗೂ ಮುಂದಿನ ಸಾಲುಗಳಲ್ಲಿ 
ಆಯ್ಕೆಯಾಗುವ ಫಲಾನುಭವಿಗಳಿಗೆ ಅನುಕೂಲವಾಗುತ್ತದೆ. 


2011-12 ರಿಂದ ಇಲ್ಲಿಯವರೆಗೆ ಪೂರ್ಣಗೊಂಡೆ ಮನೆಗಳ 


ಸಂಖ್ಯೆ ವಇ 127 ಹೆಚ್‌ಎಎಂ 2021 


ನಿಮ್ಮ 
(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


LCQ-1361 


| ಅನುಬಂಧ-1 


2011-2012 ರಿಂದ ಇಲ್ಲಿಯವರೆಗೆ ಪೂರ್ಣಗೊಂಡ ಮನೆಗಳ ಜಿಲ್ಲಾ ವಾರು 'ಏವರ 
ಜಿಲ್ಲೆ "4 ಪೂರ್ಣಗೊಂಡ ಮನಗಳು 
" Bagalkot | 83036 
Ballari 117039|- 
 Belagavi 251114 
- [Bengaluru Rural ] “37007, 
Bengaluru Urban 38004 
Bidar 84358 
Chamarajanagar 60366| 
Chikkaballapur 56134 
Chikkamagaluru 44277 
Chitradurga 88759 
DakshinaKannada 46897 
Davanagere 100969 
Dharwad 53970 
Gadag 58753 
Hassan | 82049 
Haveri 102949 
Kalaburagi 116065 
Kodagu 19171| 
Kolar 67314 
" JKoppal 84622| 
Mandya 70459 
Mysuru 110744] 
Raichur. 147735 
Ramanagara 57916] . 
Shivamogga 65018 
Tumakuru 142970 
UttaraKannada ನ 54514 
Vijayanagara 576} 
Vijayapura 129777 
Yadgiri 72174 
Total 2474838 


Qa 


- JLCQ-1361 


Raichur 
Ramanagara 
Shivamogga 
Tumakuru 
Udupi 
UttaraKannada 


Mijayanagara— 


| ' ಅನುಬಂಧ-2 
(y 2011-2012 ರಿಂದ ಇಲ್ಲಿಯವರೆಗೆ ಪ್ರಗತಿಯಲ್ಲಿರುವ ಮನೆಗಳ ಜಿಲ್ಲಾವಾರು ವಿವರ 

ಜಿಲ್ಲೆ ಪ್ರಗತಿಯ ವಿವಿಧ ಹಂತಗಳು  |ಪ್ರಾರಂಭವಾಗದ ಮನೆಗಳು [ಒಟ್ಟು ಪ್ರಗತಿ 
Bagalkot 12641 655 13296 
Ballari 8086| 297] 8383 
Belagavi \ ' 25709 5888 31597 
Bengaluru Rural | 4233 226 4459 
Bengaluru Urban 2746 - 19} 2765 
Bidar [ 17779| 540 18319| 
Chamarajanagar 10371 1009 11380 
Chikkaballapur 12333 419 12762 
Chikkamagaluru 5512] 245 5757] 
Chitradurga | 16171 9870 26041 
DakshinaKannada | 4649 12) 4661 
Davanagere 10241 1456 11697. 

(Dharwad NN 

Gadag 

Hassan NN 

Haver 

Kalaburagi —| 

Kodagu 

Kolar 

[Koppal 


Vijayapura 


EE 


